ಕರ್ನಾಟಕ ವಿಧಾನ ಪರಿಷತ್‌ 


ತುಕ್ಕೈಗುರುತಿನ ಪ್ರಶ್ನೆಸಂಖ್ಯೆ. 217 CR) 

ಸದಸ್ಯರ ಹೆಸರು ನ : ಶ್ರೀ ಕೆ ಎ ತಿಪ್ಪೇಸ್ವಾಮಿ ಮತ್ತು ಶ್ರೀ ಎನ್‌ ಅಪ್ಪಾಜಿಗೌಡ 
ಉತ್ತರಿಸಬೇಕಾದದಿನಾಂಕ  : :::-:03.03.2020. 

ಉತ್ತರಿಸಬೇಕಾದವರು - ಪೌರಾಡಳಿತ ಹಾಗೂ ತೋಟಗಾರಿಕೆ ಮತ್ತು ರೇಷ್ಮೆ ಸಚಿವರು 


ಉತ್ತರಗಳು” 


6) | ರಾಜ್ಯದಲಿ. ತೋಟಗಾರಿಕೆ | ರಾಜ್ಯದ ತೋಟಗಾರಿಕೆ ಇಲಾಖೆಯಲ್ಲಿ ಒಟ್ಟು 2406 ಹುದ್ದೆಗಳು ಖಾಲಿ ಇರುತ್ತವೆ, ಹುದ್ದೆಗಳ ಸಂಪೂರ್ಣ 


ಇಲಾಖೆಯಲ್ಲಿ ಖಾಲಿ ಮಾಹಿತಿ ಕೆಳಕಂಡಂತಿರುತ್ತದೆ. 
೬ T 


ಇರುವ ಹುದ್ದೆಗಳ ಸಂಖ್ಯೆ 


ಎಷ್ಟು: (ಹುದ್ದೆಗಳ | 


ಸಂಪೂರ್ಣ ಮಾಹಿತಿ 


ನೀಡುವುದು) 


ತೋಟಗಾರಿಕೆ 
ಇಲಾಖೆಯಲ್ಲಿಶೇಕಡಾ 
80% ರಷ್ಟು ಅಧಿಕಾರಿ 
ಅಧಿಕಾರೇತರ 


* ಖಾಲಿ ಇರುವ ಹುದ್ದೆಗಳ ಪೈಕಿ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರ 8, ಸಹಾಯಕ 
ತೋಟಗಾರಿಕೆ ಅಧಿಕಾರಿಗಳ 309 ಮತ್ತು ಪ್ರಥಮ ದರ್ಜೆ ಸಹಾಯಕರ-48 ಹುದ್ದೆಗಳನ್ನು ಭರ್ತಿ 
ಮಾಡಲು ಕರ್ನಾಟಕ ಲೋಕ ಸೇವಾ ಆಯೋಗಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದು, ಆಯೋಗವು ಈ 
ಹುದ್ದೆ ಗಳನ್ನು ಭರ್ತಿ ಮಾಡಲು ಅಧಿಸೂಚನೆಯನ್ನು ಹೊರಡಿಸಿರುತ್ತದೆ. ' 

pS ಮುಂದುವರೆದು, ದ್ವಿತೀಯ ದರ್ಜೆ ಸಹಾಯಕರ 22 ಹುದ್ದೆಗಳನ್ನು ಭರ ಮಾಡಲು ಕರ್ನಾಟಕ ಲೋಕ 


ಹುದ್ದೆ ಗಳುಖಾಲಿ 
ಇರುವುದರಿಂದರೈತರಿಗೆ 
ಸರ್ಕಾರದ ಸೌಲಭ್ಯಗಳು. | 
ಸಿಗದಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 


ಸೇವಾ ಆಯೋಗಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. 
* ತೋಟಗಾರರ 200 ಹುದ್ದೆ ಗಳ ನೇಮಕಾತಿ ಪ್ರಕಿಯ ಚಾಲ್ತಿಯಲಿ, ವದಾರ್ಶತೆ ಮತ್ತು ಇತರೆ 
ಅರ್ಹತಾ ದಾಖಲೆಗಳನ್ನು ಪರಿಶೀಲಿಸಲಾಗುತ್ತಿ ದೆ. 
* ಇಲಾಖೆಯಲ್ಲಿ ಖಾಲಿ ಇರುವ ವಿವಿಧ ವೃಂದಗಳ 1071 ಹುದ್ದೆ ಗಳನ್ನು ನೇರ ನೇಮಕಾತಿ ಮೂಲಕ 
ಭರ್ತಿ ಮಾಡಲು ಆರ್ಥಿಕಇಲಾಖೆಯ ಸಹಮತಿ ಕೋರಿ ಸಲ್ಲಿಸಲಾಗಿದೆ . 
* ಹುದ್ದೆಗಳು ಖಾಲಿ ಇದ್ದರು ಸಹ ಹಾಲಿ ಇರುವ ಅಧಿಕಾರಿ/ನೌಕರರ ಸೇವೆಯನ್ನು ಬಳಸಿಕೊಂಡು, . ರೈತರಿಗೆ 
ತೊಂದರೆಯಾಗದಂತೆ ಸರ್ಕಾರದ ಸೌಲಭ್ಯ ಮತ್ತು ಯೋಜನೆಗಳನ್ನು ತಲುಪಿಸಲಾಗುತ್ತಿದೆ. 


'ಹಾಗಿದ್ದಲ್ಲಿ ಖಾಲಿ; 
ಇರುವ ಹುದ್ದೆಗಳನ್ನು 
ಭರ್ತಿ ಮಾಡಲು ಸರ್ಕಾರ 
ಕೈಗೊಂಡಿರುವ 


ಕ್ರಮಗಳೇನು ? 


ಸಂತೋಇ 66 ತೋಣಇವಿ 2020 


(ನಾರಿಯಣ ಗೌಡ) 
ಪೌರಾಡಳಿತ, ತೋಟಗಾರಿಕೆ ಮತ್ತು ರೇಷ್ಮೆ ಸಚಿವರು 


KARNATAKA LEGISLATIVE COUNCIL 


Starred Question No 17 (7 p tub) 
Name of Member : Sm K.A Thippeswamy & Sri N.Appajigowda. 
Date of Reply : 03.03.2020. 


-Minister who replies: 


Minster for Municipal Administration, 


Horticulture & Sericulture 


SLNo.|.- - Question Reply 
| What is the number | A total of 2406 vacancies are vacant in Horticulture Department of the State. The 
of vacant post in | details are has bellow. 
Department of Sl. Group Sanctioned posts Working Vacant 
Horticulture in the No ks RN 
state 7? (Furnish | A 342 41 
complete details) B ! 1672 461 
Bio 
Ts 
b) | Has it come to the Yes | 
notice of the| Proposal has been sent to Karnataka public service Commission to fill up tl 
Government that vacant post and Kamataka public service Commission has issued notification 
facilities are not fill up 8 Senior Assistant Director of Horticulture, 309 Assistant Horticultu 
available to the Officer and 48 First Division Assistant posts. i 
farmers due t0| « Further, proposal has been sent to Kamataka public service Commission to fill x 
80% vacancies of 22 Second Division Assistant posts. i 
Officers/other staff | The recruitment process for 200 Gardner posts is going on and the qualification 
‘in the Horticulture | “other required documents are being verified. | 
Department? Ifso, | , “Proposal have been subrnitted seeking approval of the Finance Department fi 
what mergers have ‘filling up of 1071 vacant posts under different categories. 
ರ Fr + ‘The Government facilities and schemes are being ‘delivered with out hard ship ‘ 
ಮುತ the famers by utilizing the service of the existing Officers/staff in: spite of vaca 
up the . vacant posts. i 
posts. 
ಸಂ:ತೋಇ 66 ತೋಇವಿ 2020 


(ನಾರಾಯಣ ಗೌಡ) 


ಪೌರಾಡಳಿತ, ತೋಟಗಾರಿಕೆ ಮತ್ತು ರೇಷ್ಮೆ ಸಚಿವರು 


